ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 


ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 2೮ನೇ ಮಾರ್ಚ್‌. ೨೦15 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


| 1. ವಿತ್ತೀಯ ಕಾರ್ಯಕಲಾಪಗಳು | 
2೦15-16ನೇ 


ಸಾಲವ ಆಯವ್ಯಯ ಅ೦ದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ. 


| 2. ಪ್ರಶ್ನೋತ್ತರ | 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 


ಹದಿನೆಂಟನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಹದಿನೆಂಟನೇ ಪಟ್ಟ 


3. ಅರ್ಜಗಳನ್ನೊಹ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರರೆಡ್ಡಿ (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು:- 


1. ಹಿರೇಕೆರೂರು ತಾಲ್ಲೂಕಿನ 11ನೇ ಕಿ.ಮೀ.ನಲ್ಪ್ಲ ಸ೦ಪರ್ಕ ಸೇತುವೆ ಕಲಿಸಿಕೊಡುವ 
ಬಗೆಗಿನ ಅರ್ಜಯನೊ ಿಪ್ಲಿಸುವುದು. 


ಏ.ಸರ್ಕಾರಿ ಜಲ್ಲಾ ಮುದ್ರಣಾಲಯ(ತುಮಕೂರು) ಕಛೇರಿಯಲ್ಲ ಹತ್ತು ವರ್ಷಗಳಗೂ 
ಹೆಚ್ಚುಕಾಲ ದುಡಿದ ಕಾರ್ಮಿಕರಿಗೆ ಉದ್ಯೋಗ ಸೂ. ಮಾಡುವ ಬಗೆಗಿನ 
ಅರ್ಜಯನ್ನೊಸ್ಪಿಸುವುದು. 


ವಿಧೇಯಕಗಳನ್ನು ಮಂಡಿಸುವುದು. 


(1) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 
(ತಿದ್ದುಪಡಿ) ವಿಧೇಯಕ, ೨೦15 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦15ನೇ ಸಾಅನ ಕರ್ನಾಟಕ ರಾಜ ಸಿವಿಲ್‌ 


ಸೇವೆಗಳ (ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ)(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 
ಆ) ಹಾಗೂ ವಿಧೇಯಕವನ್ನು ಸಿಡಿದು 


ಪು.ತಿ.ನೊ€,. 


ಜಯ 


(11) ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು (ಕರ್ನಾಟಕ ತಿದ್ದುಪಡಿ) 
ವಿಧೇಯಕ, 2೦1೮ 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦15ನೇ ಸಾಅನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು 
(ಕರ್ನಾಟಕ ತಿದ್ದುಪಡಿ) ವಿಧೇಯಕ, 2೨೦15 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(111) ಕನ್ನಡ ಭಾಷಾ ಕಅಕೆ ವಿಧೇಯಕ, ೦1೮ 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 
ಅ) 2೦15ನೇ ಸಾಅನ ಕನ್ನಡ ಭಾಷಾ ಕಲಕೆ ವಿಧೇಯಕವನ್ನು 


ಮಂಡಿಸಲು ಜಸವು ಕೋರುವುದು. 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


೮. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀಮತಿ ಶಾರದಾ ಪೂರ್ಯಾ ನಾಯ್ಕ್‌ ಅವರು ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಖಳ 
ಸಿದ್ದಿಪುರ ಮತ್ತು ದೇವಕಾತಿ ಕೊಪ್ಪ ಗ್ರಾಮಗಳ ಬಗರ್‌ ಹುಕುಂ ಸಾಗುವಳದಾರರ 
ಜಮೀನನ್ನು ಕೆಐಎಡಿಬಿ ವತಿಂಂದ ಭೂಸ್ವಾಧೀನ ಪಡಿಸಿಕೊ೦ಡಿದ್ದು ಸದರಿ 
ಗುವ ಕೊಟೆ ಪರಿಹಾರ ಒದಗಿಸುವ ಬಗ್ಗೆ "ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಡಾ| ವಿಶ್ವನಾಥ್‌ ಈ ಪಾಟೀಲ್‌ ಅವರು ಸ ಸರ್ಕಾರಿ ನೌಕರರಿಗೆ ಇರುವ ಜ್ಯೋತಿ 
ಸಂಜೀವಿನಿ ಯೋಜನೆಯನ್ನು ನಿವೃತ್ತ ಸರ್ಕಾರಿ ನೌಕರರಿಗೂ ವಿಸ ಸರಿಸುವ ಬಗ್ಗೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜೆ.ಆರ್‌.ಲೋಬೋ ಅವರು ಕರ್ನಾಟಕದ ಕರಾವಳ ಪ್ರದೇಶದ ಎಲ್ಲಾ 
ಮೀನುಗಾರಿಕಾ ಬ೦ದರಿನಲ್ಲನ ಹಳೆಯ ಮರದ ಮೀನುಗಾರಿಕಾ ಬೋಟುಗಳನ್ನು 
ಹೊಸ ಸ್ಟೀಲ್‌ ಟ್ರಾಲ್‌ ಬೋಟುಗಳನ್ನಾಗಿ ಪರಿವರ್ತನೆ ಮಾಡಲು ಜು 
ನಿರಾಕರಿಸಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


ಪು.ತಿ.ನೋ,. 


pS 
- ಗ್ರ 


. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ರಾಮನಗರ ತಾಲ್ಲೂಕು ಜಬಡದಿ ಹೋಬಳಯಲ್ಲ 


ಕರ್ನಾಟಕ ಹೌಸಿಂಗ್‌ ಬೋರ್ಡ್‌ ವತಿಯಿಂದ ಹಲವಾರು ರೈತರುಗಳ 
ಜಮೀನುಗಳನು ಸ್ನ ಭೂಸ್ವಾಧೀನ ಪ ಪಡಿಸಿಕೊಂಡಿದ್ದು, ಆ ರೈತರಿಗೆ ಉಚಿತ ನಿವೇಶನವನ್ನು 
ಇದುವರೆವಿಗೂ ನೀಡಿಲ್ಲದಿರುವ ಬಗ್ಗೆ ಗ ಕಾಕರಾಮನಹಳ್ಳಿ. ಬೋರಹಳ್ಳ. 
ಮುದ್ದಾಪುರ ಕರೇನಹಳ್ಳ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ "ಮಾನ್ಯ ವಸತಿ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ಜಲ್ಲೆಯ ಹೊಳೆನರಸೀಪುರ ಪಟ್ಟಣದಲ್ಲಿ 


ವಾಣಿಜ್ಯ ಮಳಗೆಗಳ ಸಂಕೀರ್ಣ ಹಾಗೂ ನಗರ ಪ್ರದೇಶದಲ್ಲಿ ಪುರಸಭೆಗೆ ಸೇರಿದ 
ಖಾಅ ಜಾಗದ ಹೊಸದಾಗಿ ನಿರ್ಮಿಸಲಾಗಿರುವ ಮಳಗೆಗಳಗೆ ಬಾಡಿಗೆಯನ್ನು 
ನಿಗದಿಪ ಡಿಸದಿರುವುದರಿಂದ ನಗರ ಸಭೆಗೆ ನಷ್ಟ ಉಂಟಾಗುತ್ತಿರುವ ಬಗ್ಗೆ ಮಾನ್ಯ 
ಪೌರಾಡಳತ. ಸ್ಥಳೀಯ ಸಂಸ್ಥೆಗಳು. ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ ಸೆಕೆಯುವುದು. 


. ಶ್ರೀ ಸಿ.ಟ.ರವಿ ..ಂ ಚಿಕ್ಕಮಗಳೂರು ಭದ್ರಾ ವನ್ಯಜೀವಿ ವಿಭಾಗದ ಪ್ರದೇಶ ವ್ಯಾಪ್ತಿಗೆ 


ಒಳಪಡದ ವಸ ಪ್ರದೇಶದ ಗ್ರಾಮಗಳನ್ನು ಭದ್ರಾ ಹುಅ ಸಂರಕ್ಷಿತ ಸೂಕ್ಷ್ಮ ಪರಿಸರ 
ವಲಯದ | ಸೇರಿಸುವ ನ ಜಾ ಭಾಧಕಗಳನ್ನು 
ಸಮರ್ಪಕವಾಗಿ ವಿಶ್ಲೇಷಿಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಬ.ಜಡ್‌. ಜಮೀರ್‌ ಅಹಮದ್‌ ಖಾನ್‌ ಅವರು ಚಾಮರಾಜಪೇಟೆ ವಿಧಾನಸಭಾ 


ಕ್ಷೇತ್ರದ ವ್ಯಾಪ್ಗಿಯಲ್ಲ ಪೊಅಆಸರು ಅಮಾಯಕ ಯುವಕರ ಹೆಸರುಗಳನ್ನು ರೌಡಿ 
ಶೀರ ಪಟ್ಟಯಲ್ಲ ಸೇರಿಸುತ್ತಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ go 
ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ. 


ವೈ. ಎಸ್‌.ವಿ.ದತ್ತಾ, ಹೆಚ್‌.ಡಿ. ರೇವಣ್ಣ ಮತ್ತು ಕೆ.ಎಂ.ಶಿವಅಂಗೇಗೌಡ ಹಾಗೂ ಇತರರು 
ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟಗಳಲ್ಲ 2೦೦೦-1೦ನೇ 
ಸಾಲುಗಳಲ್ಲ ಅವ್ಯವಹಾರ ಹಾಗೂ ಸ್ವಜನಪಕ್ಷಪಾತ ನಡೆದಿದೆ ಎನ್ನುವ ವಿಷಯವು 
ನ್ಯಾಯಾಲಯದಲ್ಲದ್ದರೂ ಸಹಕಾರ ಕಾಯ್ದೆ ಕಲಂ ೮4ರಲ್ಲ ಏಚಾರಣಿ ಸೂಚಿಸಿರುವ 
ಬಗ್ಗೆ ಮಾನ್ಯ ಸಹಕಾರ ಮತ್ತು ಸ ಸಕ್ಕರೆ ಸ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಂಜಯ ಜ. ಪಾಟೀಲ್‌ ಅವರು ಕಳೆದ ಎರಡು ವರ್ಷದ ಹಿಂದೆ ಬೆಳಗಾವಿ 


ತಾಲ್ಲೂಕಿನ ಸುಮಾರು 1೦ ಹಳ್ಳಗಳಲ್ಲ ಭೂಮಿ ಮರು ಮಾಪನೆಯಾಗಿದ್ದರೂ 
ಇಲ್ಲಿಯವರೆಗೂ ರೈತರಿಗೆ ಜತ: ವಿತರಣೆಯಾಗದಿರುವ ಬಗ್ಗೆ ಮಾನ್ಯ ಚಕ ಬ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ... ಗೋವಿಂದ. ಎ೦... ಕಾರಜೋಳ ಅವರು ಗ್ರಾಮಪಂಚಾಯತಿಗಳಲ್ಲ 


ಪೂರ್ವಾನುಮೋದನೆಯುಲ್ಲದೇ ಕಾರ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಸೇವೆಯನ್ನು 
ಅನುಮೋದನೆಗೆ ಒಳಪಡಿಸುತ್ತಿರುವ ಬಗ್ಗೆ. ಮಾನ್ಯ ಗ್ರಾಮೀಣಾಭವ್ಯದ್ಧ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋಂ,. 


ಚ 


1. ಶ್ರೀ ಹೆಚ್‌.ಆರ್‌. ಅಲಗೂರು(ರಾಜು) ಅವರು ವಿಜಯಪುರ ಜಲ್ಲೆಯ ವ್ಯಾಪ್ತಿಯಲ್ಲಿ 
ವಿಪಲವಾದ ಕೊಳವೆ ಖಬಾವಿಗಳಗೆ ಹಣ ಚಡುಗಡೆಗೊಳಸುವ ಬಗ್ಗೆ ಮಾನ್ಯ 
ಗಾಮೀಣಾಭವ್ಯ ಗಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


12.ಕ್ರೀ ಬಸವರಾಜ್‌ ಬೊಮ್ಮಾಯಿ ಅವರು ಎ.ಐ.ಬ.ಪಿ -ಯೋಜನೆಯಡಿಯಲ್ಲ ಹೊಸ 
ಯೋಜನೆಗಳನ್ನು ಹಾಗೂ ಇಹ ಕ ಜಾರಿಂಂದ ರಾಜ್ಯದ ಕೃಷಿ ರೈತ 
ಮತ್ತು ಇವತು ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಮಾನ್ಯ ಭಾರೀ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


13.ಕ್ರೀ ಎಸ್‌. ಸುರೇಶ್‌ ಕುಮಾರ್‌ ಅವರು ಮೊಬೈಲ್‌ ಸ್ಥಾವರಗಳ ಅಳವಡಿಕೆ ಬಗ್ಗೆ 
ನಿಯಮಗಳನ್ನು ರೂಪಿಸದಿರುವುದರಿಂದ ಉಂಟಾಗುತ್ತಿರುವ ಸ ಸಮಸ್ಯೆಗಳ ಬಗ್ಗೆ ಮಾನ್ಯ 
ಜಂ ನ್ಯಾಯ ಮತ್ತು ಮಾನವ ಹಕ್ಕುಗಳ ಹಾಗೂ ಸಂಸದೀಯ ವ್ಯವಹಾರಗಳು. 
ಸನ ರಚನೆ ಮತ್ತು ಪಶುಸಂಗೋಪ ನ ಹಾಗೂ ಮುಜರಾಲು ಸಚಿವರ ಗಮನ 

1 ೫. 


14. ಶ್ರೀಯುತರುಗಳಾದ ಹೆಚ್‌.ಎಸ್‌ .ಶಿವಶ೦ಕರ, ಜೆ.ಟ.ಪಾಟೀಲ್‌, ಎನ್‌.ಹೆಚ್‌. ಕೋನರೆಡ್ಡಿ 
ಭೀಮಾನಾಯ್ತ್‌, ಪಿ.ಆರ್‌. ಸುಧಾಕರಲಾಲ್‌ ಹಾಗೂ ಇತರರು ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಗ್ರಾಮ ವಿಕಾಸ ಯೋಜನೆಯ ಆದೇಶದಂತೆ 
ಗ್ರಾಮಗಳನ್ನು ಆಯ್ಕೆ ಮಾಡುವ ಮಾನದಂಡ ಹಾಗೂ ಗ್ರಾಮ ಪಂಚಾಯತ್‌ಗಳಗೆ 
ನೀಡಿರುವ ಅನುಷ್ಠಾನದ ಹೊಣೆಯನ್ನು ಬದಲಾಯಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವ್ಯಧ್ಧಿ ಮತ್ತು ಪಂಚಾಯತ್‌ ಡೆ ಸಚಿವರ ಗಮನ ಸೆಳೆಯುವುದು. 


15.ಕ್ರೀ ಪಿ. ರಾಜೀವ್‌ ಅವರು ರಾಜ್ಯದಲ್ಲರುವ ಪೊಲೀಸ್‌ ಸಿಬ್ಬ೦ದಿಗಳಗೆ ಕಳೆದ ಮೂರು 
ತಿಂಗಳ೦ದ ಪಡಿತರ ವಿತರಣೆ ನಿಲ್ಲಸಿರುವುದರಿ೦ದ ಘಂಟಿ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


16.ಶ್ರೀ ಎಂ. ರಾಜಣ್ಣ ಅವರು ದೊಡ್ಡಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬ, 
ಅರಳುಮಲ್ಲಗೆ ಆಂಟೆ, ಆಲಹಳ್ಳಿ ಗ್ರಾಮದ ವಾಸಿಯಾದ ಶ್ರೀಮತಿ ಉಮಾದೇವಿ ಕೋಂ 
ಚನೆ ನೀಗೌಡ ಇವರ "ಬೆಳೆಯನ್ನು ನಾಶಪಡಿಸಿರುವುದಲ್ಲದೇ ಕೊಲೆ 
ಬೆದರಿಕೆಯನೊ ಸಡುತ್ತಿರುವುದರಿ೦ದ ಚ ಚೊ ಆತಂಕದ ಪರಿಸ್ಥಿತಿಯ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಟ.ವೆಂಕಟರಮಣಯ್ಯ, ಡಾ| ಕೆ.ಶ್ರೀನಿವಾಸ ಮೂರ್ತಿ ಮತ್ತು ಪಿ.ಆರ್‌. 
ಸುಧಾಕರ್‌ ಲಾಲ್‌ ಅವರುಗಳು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯಲ್ಲ 
ಶೇಖರಣೆಯಾಗುವ ಘನತ್ಯಾಜ್ಯ ಕಸವನ್ನು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಕ್ಕರೆ ಗೊಲ್ಲಹಳ್ಳಿ 
ಗ್ರಾಮ ಪಂಚಾಯತಿಯ ಗುಂಡ್ಲುಹಳ್ಳಿ ಗ್ರಾಮದ. ಟೆರ್ರಾಘಾರ್ಮ್‌ ಕಸ ಸಂಸ್ಮರಣ ಘಟಕವು 
ವೈಜ್ಞಾನಿಕವಾಗಿ ಕಸವನ್ನು ಸ೦ಸ್ಥರಣೆ "ಮಾಡದೆ ಪರಿಸ ರ ಮಾಲನ್ಯ ಉಂಟಾಗುತ್ತಿರುವುದರಿಂದ 
ಬೆರ್ರಾ' ಫಾರ್ಮ್‌ ಮತ್ತು ky ಎಸ್‌.ಜ.ಪಿ. ಘಟಕದ ಕಾರ್ಯ ಸ್ಥಗಿತಗೊಳಸುವ ಬಗ್ಗೆ ಚರ್ಚೆ. 


ಪು.ತಿ.ನೊಂ,. 


ಇ... 


2. ಪ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರು ಸರ್ಕಾರವು ಉತ್ತರ ಕರ್ನಾಟಕದ ಕಣ್ಜಗೆ ಎಕ್ಸ್‌ ಫೀಲ್ಡ್‌, 
ದಕ್ಷಿಣ ಕರ್ನಾಟಕದ ಕಜ್ಜಗೆ ಎಕ್ಸ್‌ ಗೇಟ್‌ ಬೆಲೆ 2೮೦೦ರೂ ಗಳನ್ನು ನಿಗದಿ ಮಾಡಿದ್ದರೂ 
ಇತ್ತೀಚಿನ ದಿನಗಳಲ್ಲ ಸಕ್ಸರೆ ಬೆಲೆಯು ಕುಸಿದಿದ್ದು, ಸಕ್ಕರೆ ಉತ್ಪಾದನೆ ಖೆಲೆಗಿಂತ ಕಡಿಮೆ 


ರ್‌ 


ಕಾರ್ಹ್ಯಾನೆಯು ಮುಚ್ಚುವ ಸ್ಥಿತಿಗೆ ಬಂದಿದ್ದು ಸುಮಾರು ೭೦೦೦ ಕುಟುಂಬಗಳ ಜೀವನ 
ನಿರ್ವಹಣಿಗೆ ತೊ೦ದರೆಯಾಗುತ್ತಿರುವುದರಿಂದ ಅವರುಗಳಗೆ ವೇತನ ಬಡುಗಡೆ ಹಾಗೂ 
ಕಾರ್ಯಾನೆಯನ್ನು ಸುಸ್ಥಿತಿಗೆ ಕೊಂಡೊಯ್ಯುವ ಬಗ್ಗೆ ಚರ್ಚೆ. 


ಪಿ.ಓಿಂಪ್ರಕಾಶ 
ಕಾಯರಕದರ್ಶಿ 


Ra N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(hutp://kla.kar.nic.in/assembly/lob/lob.htm) 


